ಬಾರತೀಯ ಮನೋವಿಜ್ಞಾನ 
Indian psychology 


ಇಂದಿರಾ ಜೈಪ್ರಕಾಶ್‌ 


ಬಾರತೀಯ ಉಪಖಂಡದಲ್ಲಿ ಸಾವಿರಾರು ವರ್ಷಗಳಿಂದ ಮನಸ್ಸು ಮತ್ತು ಮಾನವ 
ವರ್ತನೆಯ ಬಗ್ಗೆ ಬೆಳೆದುಬಂದಿರುವ ಚಿಂತನೆಗಳು ಮತ್ತು ಉಪಗಮನಗಳನ್ನು “ಭಾರತೀಯ 


ಮನೋವಿಜ್ಞಾನ' ಎನ್ನಲಾಗುತ್ತದೆ. ಇದು ಭಾರತೀಯರ ಬಗ್ಗೆ ಅಥವಾ ಭಾರತದ 
ವಿಶ್ವವಿದ್ಯಾಲಯಗಳಲ್ಲಿ ಬೋಧಿಸುವ ಮನೋವಿಜ್ಞಾನವಲ್ಲ. ಇಲ್ಲಿ 'ಭಾರತೀಯ' ಎನ್ನುವ 
ಪದ ಈ ದೇಶದಲ್ಲಿ ಹುಟ್ಟಿ ಬೆಳೆದ ತತ್ವಗಳು, ಪರಿಕಲ್ಪನೆಗಳು. ಅನ್ನೇಷಣಾ ವಿಧಾನಗಳು 
ಮತ್ತು ಚೇತನವನ್ನು ಬದಲಿಸುವ ಮಾರ್ಗಗಳನ್ನು ಗುರುತಿಸಿ ಗೌರವಿಸುವ ಉದ್ದೇಶಕ್ಕೆ 
ಬಳಕೆಯಾಗಿದೆ. ಭಾರತೀಯ ಧಾರ್ಮಿಕ ವಿಚಾರಧಾರೆಯಲ್ಲಿ ಮಾನವ ಮತ್ತು ಮನಸ್ಸಿನ ಬಗ್ಗೆ 
ಸಾಕಷ್ಟು ಜಿಜ್ಞಾಸೆಗಳು ನಡೆದಿವೆ. ಇವುಗಳಿಂದ “ಆಧುನಿಕ” ವಿಚಾರಗಳಿಗೆ ಹೋಲುವುದನ್ನು 
ಆರಿಸಬೇಕಾಗುತ್ತದೆ. ಭಾರತೀಯ ಮನೋವಿಜ್ಞಾನಕೆ ಒಬ್ಬ ಮ್ಯಕ್ತಿ ಗುಂಪು. ಗ್ರಂಥ ಅಥವಾ 
ಧಾರ್ಮಿಕ ಪಂಧವನ್ನು ಪ್ರತಿನಿಧಿ ಎಂದು ಹೇಳುವುದು ಅಸಾಧ್ಯ. ಭಾರತದಲ್ಲಿ ಅನೇಕ 


ವಿಚಾರವಾಹಿನಿಗಳಿದ್ದ ಸ್ನೂಲವಾಗಿ ಹಿಂದೂ ಮತ್ತು ಬೌದ್ದ ಎಂದು ಎರಡು ಮುಖ್ಯ 
ಪ್ರಕಾರಗಳನ್ನು ಗುರುತಿಸಬಹುದು. ಹಿಂದೂ ಧರ್ಮದಲ್ಲೂ ವೇದಗಳು, ಉಪನಿಷತ್‌ಗಳು, 


ಭಗವದೀತೆ ಎಂದು ಬೇರೆ ಬೇರೆ ಮೂಲಗಳಿವೆ. ಇಲ್ಲಿ ಸ್ಥೂಲವಾಗಿ ಕೆಲವು ಮುಖ್ಯವಿಷಯಗಳ 
ಸಾರಾಂಶ ನೀಡಲಾಗಿದೆ. ಭಾರತದಲ್ಲಿ ಮನೋವೈದ್ಯಕೀಯ, ಮನೋಚಿಕಿತ್ಸೆ, ಮತ್ತು ಭೌದ್ಧ 
ಮನೋವಿಜ್ಞಾನಗಳ ಬಗ್ಗೆ ಅನೇಕ ಗ್ರಂಥಗಳು ಲಭ್ಯವಿವೆ. 


ಆಧುನಿಕ ಮನೋವಿಜ್ಞಾನ ಬೆಳೆದಿದ್ದ ಯೂರೋಪ್‌ ಮತ್ತು ಹೆಚ್ಚಾಗಿ ಉತ್ತರ 
ಅಮೆರಿಕೆಯಲ್ಲಿ. ಹೀಗಾಗಿ ಮನೋವಿಜ್ಞಾನ ಎಂದರೆ ಅವರ ಆಲೋಚನೆಗಳು ಮತ್ತು 


ಪ್ರಯೋಗಗಳು ಎಂಬ ಭಾವನೆ ಮೂಡುವುದು ಸಹಜ. ಆಧುನಿಕ ಪಾಶ್ವಾತ್ಯ 
ಅಧ್ಯಯನಗಳಷ್ಟೇ “ವೈಜ್ಞಾನಿಕ' ಎಂಬ ಭಾವನೆ ಸುಳ್ಳು. ಕ್ರಿಪೂ 200 ರಿಂದ 400 ರಲ್ಲಿ 
ಇದ್ದನ್ನೆನ್ನಲಾದ ಪತಂಜಲಿ ವೇದಗಳನ್ನಾಧರಿಸಿ ಯೋಗಸೂತ್ರ ಸಿದ್ದಪಡಿಸಿದ್ದನು. ಆನೆಯ 
ಶತಮಾನದಲ್ಲಿ ಪದ್ಮಸಂಭವ ಎಂಬ ಬೌದ್ಧಮುನಿ ಟೆಬೆಟ್‌ಗೆ ಹೋಗಿ ಧರ್ಮಬೋಧನೆಯಲ್ಲದೆ 
ಮಾನಸಿಕ ಚಿಕಿತ್ಸೆಯನ್ನೂ ಪರಿಚಯಿಸಿದ್ದ. ಮಧ್ಯಯುಗದಲ್ಲಿ ರ್ಹ್ವಜಿಸ್‌ ಎಂಬ ಪರ್ಶಿಯಾದ 
ವೈದ್ಯ ಮದ್ಯಸಾರ ಮತ್ತು ರಂಜಕಗಳನ್ನು ಔಷಧಗಳಲ್ಲಿ ಬಳಸಿದ್ದ. ಅವಿಸೆನ್ನ ಎಂಬುವವನು 
ಬರೆದಿದ್ದ ಮೈದ್ಯಕೀಯ ಗಂಥ 500 ವರ್ಷಗಳ ಕಾಲ ವೈದ್ಯರುಗಳ ಪಠ್ಯಪುಸಕಮಾಗಿತ್ತು. 


ಏಶಿಯಾ. ಆಪ್ರಿಕಾ. ಮುಂತಾದ ಖಂಡಗಳ ಪ್ರಾಚೀನ ನಾಗರಿಕತೆ ಮತ್ತು ಸಂಸ್ಕೃತಿ 
ಯೂರೋಪಿಯನ್ನರ ಆಕ್ರಮಣ ಮತ್ತು ಸಾರ್ವಭೌಮತ್ವದಲ್ಲಿ ಮೂಲೆಗುಂಪಾಯಿತು. 


ಬಾರತದಲ್ಲಿ ಶತಮಾನಗಳಿಂದ ಪ್ರಚಲಿತವಿದ್ದ ಸಮಗ್ರಾತ ಕ ಸಂಕಲ್ಪನೆಗಳು ಬ್ರಿಟೇಶರಿಂದ 
ಧಾರ್ಮಿಕ ಮೂಡನಂಬಿಕೆಗಳು ಎಂದು ಕರೆಯಲ್ಬಟ್ಟಿ ಅಧ್ಯಯನಕ್ಕೆ ಯೋಗ್ಯವಲ್ಲ 
ಎನಿಸಿದವು. ಅಲ್ಲದೆ ಅವು "ಮುನೋವಿಜ್ಞಾನ' ಎಂಬ ತಲೆಬರಹದಡಿ ಸಂಗ್ರಹವಾಗಿರಲಿಲ್ಲ. 


ವೇದಗಳು. ಬೌದ್ದ ಧರ್ಮಶಾಸ್ಪಗಳು ಅವುಗಳ ವಿಧಾನಗಳು ಆಂತರಿಕ ಜಗತ್ತನ್ನು ಅರಿತು. 
ಅದರ ನಿಯಮಗಳನ್ನು ಗುರುತಿಸಲು ಸಿದ್ಧವಾಗಿವೆ. ಅವುಗಳು ಮಾನವನ ಮನಸ್ಸನ್ನೇ 
ಸಲಕರಣೆಯಾಗಿ ಉಪಯೋಗಿಸುತ್ತವೆ,  ತಂತ್ರಜ್ಞಾನವನ್ನಲ್ಲ ಭಾರತದಲ್ಲಿ ಹುಟ್ಟಿದ 
ಆಲೋಚನಾ ವ್ಯವಸ್ಥೆಗಳು ಅತಿಭೌತಿಕತೆ ಮತ್ತು ಸಂಕೀರ್ಣತೆ ಹೊಂದಿದ್ದ ಪಾಶ್ವಾತ್ಯರಿಗೆ 
ಅಪರಿಚಿ:ತವಾಗಿದ್ದವು. 


ಪ್ರಾಚೀನ ಗೀಕರು ಆತ್ಮ (ಸೈಕೆದ ಆಧ್ಯಯನ (ಲೊಗೊ) ಎಂದು ಕರೆದದ್ದು ಭಾರತದಲ್ಲಿ 
ಶತಮಾನಗಳಿಂದ ಪ್ರಾಜ್ಞರ ಅಲೋಚನೆಯ ವಿಷಯವಾಗಿತ್ತು. ವೇದಗಳು, ಉಪನಿಷತ್ತುಗಳು, 
ಬೌದ್ದ ಗುಂಥಗಳು ತರ್ಜುಮೆಯಾಗಿ ವಿದೇಶಗಳಲ್ಲಿ ಪಂಡಿತರನ್ನು ಆಕರ್ಷಿಸಿದವು. ಅನೇಕ 
ಯೂರೋಪಿಯನ್‌ ಚಿಂತಕರು ಈ ದರ್ಶನಶಾಸ್ಪಗಳಿಂದ ಪ್ರಭಾವಿತರಾದರು. ಪಾಶ್ವಾತ್ಯ- 


ಪೌರ್ವಾತ್ಯ ಎನ್ನುವುದರಲ್ಲಿ ಅನೇಕ ದೇಶ ಮತ್ತು ಸಂಸ್ಕೃತಿಗಳು ಸೇರಿದ್ದು ಸಾಮಾನ್ಯೀಕರಣ 
ಸೂಕವಲ್ಲ. ಆದರೂ ಈ ಎರಡು ಗುಂಪುಗಳ ನಡುವೆ ಕಲವು ವ್ಯತ್ಯಾಸಗಳು ಎದುಕಾಣುತವೆ. 


ಯೂಂಗನ ಪ್ರಕಾರ ಪಾಶ್ಚಿಮಾತ್ಯ ಮನಃಸ್ಥಿತಿ ಬರ್ಜಿಮುಖಿ, ವ್ಯಕ್ತಿಪರ ಮತ್ತು ಕ್ರಿಯಾತ್ಮ. 
ಪೌವಾರ್ತ್ಯ ಮನಃಸ್ಥಿತಿ ಅಂತಮುರಿ, ಸಮೂಹಪರ ಮತ್ತು ರಹಸ್ಯಾತ್ಮಕ. ಪಾಶ್ಚಿಮಾತ್ಯರು 
ಬೌತಿಕ ವಿಜ್ಞಾನವನ್ನು ಬೆಳೆಸಿ ಪ್ರಕೃತಿಯನ್ನು ನಿಯಂತಿಸಿ, ಅದನ್ನು ಬಳಸಿಕೊಳ್ಳುತ್ತಾರೆ. 
ಪೌವಾರ್ತ್ಯರು ಹೊರಪ್ರಪಂಜಕ್ಕೆ ಹೆಚ್ಚ ಮಹತ್ವ ಕೊಡದೆ, ಭೌತಾತೀತ ವಿಧಾನಗಳಿಂದ 
ಜೀವನದ ಮೂಲಭೂತ ಸ್ವರೂಪವನ್ನು ಅರಿಯಲು ಪ್ರಯತ್ನಿಸುತ್ತಾರೆ. ಮ್ಯಠ್ಯತೀತ 
ಮನೋವಿಜ್ಞಾನಿಗಳು, ಆಸ್ಲಿತ್ವ್ತವಾದಿಗಳು ಮತ್ತು ಮಾನವತಾವಾದಿಗಳು ಬೇರೆ ಸಂಸ್ಕೃತಿಗಳ 
ಪ್ರಬಾವಕ್ಕೆ ಹೆಚ್ಚು. ಮುಕ ಮನಸ್ಸು ಹೊಂದಿದ್ದರು. ೭೦ರ ದಶಕದಿಂದಾಜ್‌ ಯೋಗ, ಧ್ಯಾನ, 
ರುನ್‌ ಮುಂತಾದವು ವಿದೇಶಗಳಲ್ಲೂ ಪ್ರಚಾರ ಪಡೆದವು. ಇತ್ತಿಚಿನ ಕೆಲವು ದಶಕಗಳಿಂದ 
ಬಾರತೀಯ ಮಾತ್ರವಲ್ಲದೆ ಚೀನಾ. ಜಪಾನ್‌ ಮತ್ತು ಇಸ್ಲಾಮ್‌ ಪ್ರಧಾನ ದೇಶಗಳಲ್ಲಿ 
ರೂಢಿಗತವಾಗಿದ್ದ ಸಂಕಲ್ಬನೆಗಳ ಪುನರ್ಬಿಮರ್ಶೆಯಾಗುತ್ತಿದೆ. 


ಅತಿ ಪ್ರಾಚೀನವಾದ ಯಗ್ವೇದದಲ್ಲಿ ಮನೋವೇಗ, ಮನಸ್ಸಿನಲ್ಲಿ ಮೂಡುವ ಕುತೂಹಲಗಳು, 
ಮೇಧಾಶಕ್ತಿ (ಬುದ್ದಿ ಮತ್ತು ಸಂತೋಷವನ್ನು ಹೆಚ್ಚಿಸುವ ಉಪಾಯಗಳು, ಮನಸ್ಸಿನಲ್ಲಿ 
ಉತ್ತಮ ವಿಚಾರಗಳನ್ನು ತುಂಬಿಸಿ ಮಾನಸಿಕ ತೊಂದರೆಗಳನ್ನು ತಡೆಯುವುದು ಮತ್ತು 


ಮನಸ್ಸಿನ ಪ್ರಭಾವದಿಂದ ಚಿಕಿತ್ಸೆ ಮುಂತಾದ ವಿಷಯಗಳ ಪ್ರಸ್ತಾಪವಿದೆ. ಮಾನಸಿಕ 
ಕಾಯಿಲೆಗಳ ಬಗ್ಗೆ ಪ್ರಾಚೀನರಿಗೆ ಅರಿವಿದ್ದ ಅಂತಹ ತೊಂದರೆಗಳು ದೇಹವನ್ನು 
ನಾಶಮಾಡದಿರಲಿ ಎಂಬ ಪ್ರಾರ್ಥನೆಗಳಿವೆ. ಯಗ್ನೇದ ಆತ್ಮದಲ್ಲಿ ಮನಸ್ಸು. ಪ್ರಾಣ ಮತ್ತು 
ವಾಕ್‌ ಎಂದು ಮೂರು ಘಟಿಕಗಳನ್ನು ಮಾಡುತ್ತದೆ. ಜ್ಞಾನದಿಂದ ಸಂಕಲ್ಪ, ಸಂಕಲ್ಪದಿಂದ 
ಪ್ರಯತ್ನ, ಪ್ರಯತ್ನದಿಂದ ಕ್ರಿಯೆ ಮತ್ತು ಇದರಿಂದ ಬೇರೆ ಎಲ್ಲ ವಸ್ತು ವಿಷಯಗಳು 
ಉತ್ಪತ್ತಿಯಾಗುತ್ತವೆ. ಅಥರ್ವಣ ವೇದದಲ್ಲಿ ಮನಸ್ಸನ್ನು ಒಂದು ಉಪಕರಣದಂತೆ 
ಬಳಸಬಹುದು ಎನ್ನಲಾಗಿದೆ. ಇದರಲ್ಲಿ ಸಂವೇಗ, ಚೇತನಗಳ ವಿವರಣೆಯಲ್ಲದೆ ಸಉನ್ನಾದ 
ಮುಂತಾದ ಮಾನಸಿಕ ರೋಗಗಳ ಬಗ್ಗೆಯೂ ಉಲ್ಲೇಖವಿದೆ. ಉಪನಿಶತ್ತುಗಳಲ್ಲಿ ಜಾಗೃತ, 
ಸುಷುಪ್ತ, ಸ್ವಷ್ಟ ಮತ್ತು ಸಮಾಧಿ ಎಂದು ನಾಲ್ಕು ಚೇತನದ ಅವಸ್ಥೆಗಳ ವರ್ಣನೆ ಇದೆ. 
ಇದಲ್ಲದೆ, ಇಚ್ಚಾಶಕ್ತಿ, ಕ್ರಿಯಾಶಕಿ, ಜ್ಞಾನಶಕ್ತಿ ಎಂದು ಮೂರು ವಿಭಾಗಗಳು, ವೇದನ, ಸ್ಮರಣ. 
ಬಾವನ, ಮನೀಷಾ, ಧಾರಣ ಮತ್ತು ಸಂಕಲ್ಪ ಎಂಬ ಆರು ಶಕ್ತಿಗಳು ಮಾನಸಿಕ ಸ್ಥಿತಿಗಳೆಂದು 
ಕರೆಯಲ್ಬಟ್ಟೆವೆ. 


ಬಾರತೀಯ ದೃಷ್ಟಿಕೋನದಲ್ಲಿ ಆತೆ ಕೇಂದ್ರ ಸ್ಥಾನವಿದೆ. ಆತ್ಮವನ್ನು ಐದು ಕೋಶಗಳು 
ಅಥವಾ ಶಕ್ತಿಯ ಪದರಗಳು ಆವರಿಸಿರುತ್ತವೆ. ಬೇರೆ ಬೇರೆ ವೇಗದಲ್ಲಿ ಕಂಪಿಸುವ ಈ ಶಕ್ತಿಗಳ 
ಪರಸ್ಪರ ಸಂಬಂಧ ವ್ಯಕ್ಷಿತ್ತದ ಸಂಪೂರ್ಣ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ 
ರೂಪವಾಗಿರುತ್ತದೆ. ಕೋಶ ಎಂದರೆ ಹೊದಿಕ ಅಥವಾ ಆವರಣ ಎಂದು ಅರ್ಥ. 
ಐದುಕೋಶಗಳು- ಅನ್ನಮಯ, ಪ್ರಾಣಮಯ. ಮನೋಮಯ. ವಿಜ್ಞಾನಮಯ ಮತ್ತು 
ಆನಂದಮಯ. ಅನ್ನಮಯಕೋಶ ಆಹಾರದಿಂದ ಪೋಷಿಸಲ್ಪಡುವ ದೇಹ. ಎರಡನೆಯ 
ಪ್ರಾಣಮಯಕೋಶ ಸತ್ವ ಅಥವಾ ಜೀವಶಕ್ತಿಯಿಂದ ಆವರಿಸಲ್ಪಟ್ಟಿದೆ. ಜೀವಕ್ಕೆ ಮೂಲವಾದ 
ವಾಯು ಮತ್ತು ಉದು ಕಾರ್ಯೇಂದ್ರಿಯಗಳ ಜೊತೆಗೂಡಿ ಇದು ಜೀವಿಯನ್ನು 
ಸಜೇತನಗೊಳಿಸುತ್ತದೆ. ಇವೆರಡು ವ್ಯಕ್ತಿಯ ದೈಹಿಕ ಕ್ರಿಯೆಗೆ ಸಂಬಂಧಿಸಿದ ಸಾಂದ್ರವಾದ 
ಕಂಪನಗಳು.  ಮನೋಮಯಕೋಶ ಮನಸು ಮತ್ತು ಐದು ಜ್ಞಾನೇಂದ್ರಿಯಗಳ 
ಸಮಿಲಅನವಾಗಿದ್ದು ಇದು 'ನಾನು' ”ನನ್ನದು' ಎಂದು ವ್ಯಕಿಗೆ ಸ್ವ-ಕಲ್ಪನೆ ನೀಡುತ್ತದೆ. 
ವಿಜ್ಞಾನಮಯಕೋಶ ಇಂದ್ರಿಯಗಳ ಜೊತೆ, ಪ್ರತ್ಯಕ್ಷಣ ಬುದ್ದಿ ಮತ್ತು ವಿವೇಕಗಳಿಂದ 
ಕೂಡಿರುತ್ತದೆ. ಆದರೂ ಇದು ಆತ್ಮಜ್ಞಾನವಲ್ಲ ಏಕೆಂದರೆ ಇದು ಬದಲಾಗುತ್ತಿರುತ್ತದೆ ಮತ್ತು 
ಸೀಮಿತವಾಗಿರುತ್ತದೆ. ಇದಕ್ಕಿಂತ ಸೂಕ್ಕವಾದ  ಆನಂದಮಯಕೋಶ ಆನಂದವೇ 
ಸತ್ನ್ವವಾಗಿರುವ ಮತ್ತು ಆತ್ಮದ ಸ್ಥಿತಿಯನ್ನು ಬಿಂಬಿಸುವ ಪದರ. ಉಪನಿಷತ್ತುಗಳು ಇದನ್ನು 
“ಕಾರ್ಯಕಾರಿ ಕಾಯ (ಕಾಸಲ್‌ ಬಾಡಿ) ಎಂದು ಕರೆಯುತ್ತಾರೆ. 


ಮನಸ್ಸು ಎನ್ನುವುದಕ್ಕೆ ಎರಡು ಭಾಗವಿದೆ ಮನೋಮಯಕೋಶ ಬುದ್ದಿ, ಸತಿ 
ಮುಂತಾದವುಗಳ ಕಳಗಿನ ಹಂತದ ಮನಸ್ಸು. ವಿಜ್ಞಾನಮಯಕೋಶ ಇದಕ್ಕಿಂತ 
ಸೂಕ್ಮವಾಗಿದ್ದ  ಅಂತಬೋರ್ಧೆ ಮತ್ತು ಉಚ್ಚ್‌ಜ್ಞಾನವನ್ನು ಹೊಂದಿರುವ ಮನಸ್ಸು. 
ಆನಂದಮಯಕೋಶ ಶುದ್ಧಬೆಳಕು ಮತ್ತು ವರ್ಣಿಸಲಾಗದ ಪರಮ ಹರ್ಷದ ಸ್ಥಿತಿ. ವ್ಯಕ್ತಿ 


ದೈಹಿಕಮೂಲಕೋಶಗಳಿಂದ ಆನಂದಮಯದ ಕಡೆ ಚೇತನವನ್ನು ಹೊರಳಿಸಿದಾಗ ಆತ್ಮದ 
ಅನುಭವ ಸಾಧ್ಯ, ಭಾರತೀಯ ಚಿಂತನೆಯಲ್ಲಿ ದೇಹ, ಮನಸ್ಸು, ಆತ್ಮ, ಚೇತನ ಮತ್ತು 


ಅತೀತವಾದ ಚೇತನ ಇವುಗಳೆಲ್ಲಾ ಪರಸ್ಪರ ಹೊಂದಿಕೊಂಡಿರುವ ಶಕ್ತಿಯ ಆಗರಗಳು. 
ಯೋಗ, ಧ್ಯಾನ ಮುಂತಾದ ವಿಧಾನಗಳಿಂದ ವ್ಯಕ್ತಿತ್ವದ ಸೀಮಿತ ಚೇತನ ಅಸೀಮವಾದ 
ಬ್ರಹ್ಮಾಂಡ ಜೇತನದೊಳಗೆ ವಿಲೀನವಾಗುತವೆ. ಇಲ್ಲಿ ನಮಗೆ ಭಾರತೀಯ ಸಂಕಲ್ಪನೆಗಳ 
ವೈಶಿಷ್ಟ್ಯ ಗೋಚರವಾಗುತದೆ. ಪಾಶ್ಚಾತ್ಯ ಮನೋವಿಜ್ಞಾನದಲ್ಲಿ ಯಾವುದು ಸಾಧಾರಣಪೋ 
(ಆವರೇಜ್‌) ಅದು ಸಾಮಾನ್ಯ (ನಾರ್ಮಲ್‌). ಆದರೆ ಇಲ್ಲಿ ಯಾವುದು ಆದರ್ಶವೋ ಅದು 
ಸಾಮಾನ್ಯ. ಜೀವನದ ಮುಖ್ಯ ಉದ್ದೇಶ ಸಮಾಯೋಜನೆಗಿಂತ ಉತ್ಕಷ್ಟವಾದ 
ಆತ್ಮಸಾಕ್ಸಾತ್ಮಾರ. 


ಸಾಲಖ್ಯಿ ತತ್ವಶಾಸ್ಪ್ತದ ಪ್ರಕಾರ ಎರಡು ವಿಭಿನ್ನ ಆದರೆ ಒಟ್ಕಾಗಿ ಸಂಭವಿಸುವ 
ಯಥಾರ್ಥಗಳಿದ್ದ ಅವನ್ನು ಪುಕೃತಿ ಮತ್ತು ಪುರುಷ ಎನ್ನಲಾಗಿದೆ. ವ್ಯಕ್ತಿತ್ವದ ಅಂತರಾಳದ 
ಕೇಂದ್ರವಾದ ಪುರುಷನನ್ನು ಬಿಟ್ಟಿ ಮಿಕ್ಕ ಎಲ್ಲಕ್ಕೂ (ಬುದ್ಧಿ ಮನಸ್ಸು, ದೇಹ) ಪ್ರಕೃತಿಯೇ 
ಮೂಲ. ಪುರುಷ-ಪ್ರಕೃತಿಯ ನಡುವಿನ ಅಂತರಾನುಕ್ರಿಯೆಯಿಂದ ಮನಸ್ಸು, ಬುದ್ಧಿ 
ಅಹಂಕಾರ ಮುಂತಾದವು ಹುಟ್ಟಿ ಮಾನವ ಸ್ವಭಾವವನ್ನು ನಿರ್ಧರಿಸುತ್ತವೆ. ಪ್ರಕೃತಿಯಲ್ಲಿ 
ರಜಸ್‌, ತಮಸ್‌ ಮತ್ತು ಸತ್ವ ಎಂಬ ಮೂರು ಗುಣಗಳು ಇರುತ್ತವೆ. ಸತ್ತ ಶುದ್ದ ಮತ್ತು 
ಪೂಜ್ಯ, ರಜಸ್‌ ಸಕ್ರಿಯ ಮತ್ತು ಉದ್ದೇಶಪೂರಿತ ತಮಸ್‌ ಅಜ್ಞಾನ ಮತ್ತು ಜಡತೆ. 
ಪ್ರತಿಯೊಬ್ಬರಲ್ಲೂ ಈ ಮೂರು ಗುಣಗಳು ಇದ್ದು ಯಾವುದು ಮೇಲುಗೈ ಪಡೆಯುತ್ತದೆಯೋ 
ಅದು ವ್ಯಕಿತ್ತ ಪ್ರಕಾರವನ್ನು ವಬಿರ್ಧರಿಸುತದೆ. ಸಾತ್ಮಿಕ ಗುಣ ಐಲಘುಮವಾಗಿ, 
ಪ್ರಕಾಶಮಾನವಾಗಿದ್ದ ಸಂತೋಷ, ತೃಪ್ಲಿ, ಹರ್ಷ ಮುಂತಾದ ಮಾನಸಿಕ ಸ್ಥಿತಿಗಳನ್ನು 
ಹುಟ್ಟಿಸುತ್ತದೆ. ರಾಜಸಿಕ ಗುಣ ಕ್ರಿಿೀಯಾತ್ಮಕವಾಗಿದ್ದು ತಾನೂ ಕಾರ್ಯಪ್ರವೃತ್ತವಾಗುವುದಲ್ಲದೆ, 
ಸತ್ವ ಮತ್ತು ತಮಸ್‌ಗಳನ್ನು ಪ್ರಚೋದಿಸುತ್ತದೆ. ತಾಮಸಿಕ ವ್ಯಕ್ತಿತ್ವವು ಆಲಸ್ಯ, ವಿಷಾದ, 
ನಿರ್ಲಕ್ಯ ಮುಂತಾದ ನಕಾರಾತ್ಮಕ ಭಾವನೆಗಳಿಂದ ಕೂಡಿರುತ್ತದೆ. ಈ ಮೂರು ಗುಣಗಳಿಗೆ 
ಸಂಬಂಧಿಸಿದಂತೆ ಮೂರು “ವೃತ್ತಿ” ಗಳಿದ್ದು ಅವು ಸಮತ್ವವಿರುವ “"ಶಾಂತ' (ಸತ್ವ). 
ಕೂೋಪಮೂಲವಾದ ಘೋರ (ರಜಸ್‌) ಮತ್ತು ಪ್ರಮಾದ, ಆಲಸ್ಯಗಳ "ಮುದ' (ತಮಸ್‌) 
ವೃತ್ತಿಗಳು. ಮನಸ್ಸಿನಲ್ಲೇಕೆ ಈ ಗುಣಗಳು ಮೂಡುತ್ತವೆ ಎಂದು ವಿವರಿಸಲು “ಕರ್ಮ” 
ಸ೦ಕಲ್ಪನೆಯನ್ನು ಬಳಸಲಾಗಿದೆ. ಪ್ರತಿಜೀವಿಯೂ ತನ್ನ ಸಂಸ್ಕಾರಗಳಿಂದ ಹುಟ್ಟಿವಾಗಲೇ 


ಕೆಲವು ಸಂಸ್ಕಾರಗಳು (ಮೂಲಪ್ರವೃತ್ತಿಗಳು. ಆಶೆ, ಅಬಿಪ್ರೇರಣೆಗಳನ್ನು (ವಾಸನಾ) 
ಹೊಂದಿದ್ದ ಕರ್ಮದಲ್ಲಿ ತೊಡಗುತದೆ. ಕರ್ಮದ ಫಲ ಮರುಹುಟ್ಕಿನಲ್ಲಿ ಒಂದು 
ಗುಣವನ್ನು ಪ್ರಮುಖ ಮಾಡಿ ವ್ಯಕ್ತಿಯ “ಸ್ವಭಾವ” ವನ್ನು ನಿರ್ಧರಿಸುತ್ತದೆ. ಸ್ವಭಾವ 
ವ್ಯಕ್ತಿತ್ವದ ಅಡಿಪಾಯವಿದ್ದಂತೆ. ಈ ತಿಗುಣಗಳನ್ನು ದಾಟಿ ಆತ್ಮವನ್ನು ಅರಿತವರು 
"ಗುಣಾತೀತರು' . 


ಚರಕಸಂಯಿತೆಯಲ್ಲಿ ರಜಸ್‌. ತಮಸ್‌, ಮತ್ತು ಸಾತ್ವಿಕ ಗುಣಗಳನ್ನಾಧರಿಸಿ ೭ ಸಾತ್ಮಿಕ ವ್ಯಕ್ತಿತ್ವ 
ಪ್ರಕಾರಗಳಿವೆ. ಇವುಗಳು ಹಿಂದೂಧರ್ಮದಲ್ಲಿ ಪ್ರಚಲಿತವಿರುವ ದೇವರುಗಳ ಹೆಸರಾಗಿದ್ದು 
ಅವರಿಗೆ ಆರೋಪಿತ ಗುಣಗಳನ್ನು ಹೊಂದಿರುವ ವ್ಯಕ್ತಿತ್ತ ಪ್ರಕಾರಗಳು. ಅವು: (೧ ಬ್ರಹ್ಮ- 
ಶುದ್ದ ಜ್ಞಾನಿ, ಸತ್ಯವಂತ; (2 ಯಹಷಿ- ಬ್ರಹ್ಮಚರ್ಯ, ಅಧ್ಯಯನಗಳೆಡೆ ಒಲವು; (1) ಇಂದ್ರು- 
ಧೈರ್ಯವಂತ, ಪ್ರಭೆಯುಳ್ಳ, ಧನ, ಸಂಪತ್ತು ಗಳಿಸುವ; (4) ಯಮ “ಅಧಿಕಾರಯುತ, 
ನಿಷ್ಠಾಮಿ. ನಿರ್ಲಿಷ್ಟ (6 ವರುಣ- ಶುಚಿ. ಸ್ಫೇರ್ಯ ಮತ್ತು ಕ್ರೀಡಾಪ್ರಿಯತೆ (೪ ಕುಬೇರ- 
ಅಂತಸ್ತು, ಗೌರವ, ಸಂಪತ್ತುಗಳನ್ನು ಹೊಂದಿರುವ, (೧ ಗಂಧರ್ವ- ಸಂಗೀತ, ನೃತ್ಯ 
ಮುಂತಾದ ಕಲೆಗಳಲ್ಲಿ ಆಸಕ್ತ. ರಾಜಸಿಕದಲ್ಲಿ 6 ಪ್ರಕಾರಗಳು. ಅವು: (೧ ಅಸುರ- ವೀರ, 
ಅಧಿಕಾರಮೋಹಯಿ, ಹೆದರಿಕೆ ಹುಟ್ಟಿಸುವ; (೨ ರಾಕ್ಷಸ- ಕ್ರೂರ, ನೀಚಬುದ್ದಿ, ಕೂಳುಬಾಕ ಮತ್ತು 
ಅಸಹನೆಯುಳ್ಳ, ( ವಪಿಶಾಚ- ಹೆಣ್ಣಿನಲ್ಲಿ ಆಸಕ್ತಿ ಕೊಳಕ, ಅಪಸಾಮಾನ್ಯ ಅಸಕ್ತಿಗಳುಳ್ಳ; (4 
ಸರ್ಪ- ಅಸಹನೆ, ಬೀತಿಹುಟ್ಟಿಸುವ. ಆಹಾರ ಮತ್ತು ಹೆಚ್ಣಿನ ಮೋಹ; (ಅಪ್ರೇತ- ಮತರ, 
ಕೊಳಕುತನ, ವಿಚಿತ್ರ ವ್ಯವಹಾರ, ಸ್ಮಶಾನದಲ್ಲಿ ಅಲೆದಾಟಿ; ಮತ್ತು (೪ ಶಕುನ- ಏನನ್ನೂ 
ಉಳಿಸಿಕೊಳ್ಳದ, ಸದಾ ತಿನ್ನುವ. ಚಂಚಲ ಸ್ವಭಾವ. ತಾಮಸಿಕ ಗುಣದ ಆಧಾರದ ಮೇಲೆ 
ಪಶ್ವ- ಬುದ್ಧಿಯೀನತೆ, ಕಾಮಗಳ ಪೂರೈಕೆ ಮತ್ತು ಆಲಸೀ ಸ್ವಭಾವ; (2 ಮತ್ಯ -ಹೇಡಿತನ., 
ಆಹಾರ ಚಪಲತೆ, ಬೀರಿನ ಮೇಲೆ ವ್ಯಾಮೋಹ, ಕಾಮಾತುರತೆ (9) ವನಸ್ಪತ್ಯ- ಜಡತೆ. 
ಹೊಟ್ಟೆಬಾಕತನ, ಬುದ್ದಿಮಾಂದ್ಯತೆ. ಹೀಗೆ ಒಟ್ಟು 16 ರೀತಿಯ ಪ್ರಕಾರಗಳಿವೆ. 


ಅಭಿಪ್ರೇರಣೆಗಳು ನಾಲ್ಮುವಿಧ-ಕಾಮ. ಅರ್ಥ, ಧರ್ಮ ಮತ್ತು ಮೋಕ್ತ  ಮೊದಲರೆಡು., 
ಜೀವಿಯ ಉಳಿವಿಗೆ ಮತ್ತು ಪ್ರಾಪಂಚಿಕ ವ್ಯವಹಾರಗಳಿಗೆ ಅಗತ್ಯವಾದವು. ಧರ್ಮ ಮತ್ತು 
ಮೋಕ್ತ ಜೀವಿಯನ್ನು ಆತ್ಮ ಸಾಕ್ಸಾತ್ಕಾರದೆಡೆಗೆ ಸಾಗಿಸುತ್ತವೆ. ಆದರೆ ಈ ಕಲ್ಪನೆಯ ವಿಶಿಷ್ಟತೆ 
ಎಂದರೆ, ಕೆಳಗಿನ ಅಭಿಪ್ರೇರಣೆಗಳೂ ಧರ್ಮದ ಆಧಾರದ ಮೇಲೆ ಪೂರೈಕೆಯಾಗಬೇಕು 
ಎನ್ನುವುದು. ಮೋಕ್ಷದ ಕಲ್ಪನೆ ಪಾಶ್ಚಾತ್ಯರ ಸ್ವಯಂ-ಸಾಕ್ನಾತ್ಕಾರಕ್ಕಿಂತ ಉಚ್ಛ್‌ವಾದ 
ಆತ್ಮಸಾಕ್ಸಾತ್ಮರವಾಗಿದೆ. ಮಾನವ ದೇಹ ಹುಟ್ಟಿನಿಂದ ಸಾವಿನವರೆಗೂ ಆರು 


ಮಾರ್ಪಾಡುಗಳನ್ನು ಹೊಂದುತದೆ. ಅವು- ಗರ್ಭದಲ್ಲಿನ ಜೀವನ (ಅಸ್ಲಿ. ಜನನ(ಜಾಯತೆ. 
ಬೆಳವಣಿಗೆ (ವರ್ಧತೆ; ಬೆಳೆದ ದೇಹದ ಮಾರ್ಪಾಡು (ವಿಪರಿಣಮತಿ; ನಿಧಾನವಾದ 
ಇಳಿಮುಖ (ಅಪಕ್ಲೀಯತೆ) ಮತ್ತು ಸಾವು (ವಿನಷ್ಯತಿ., ಮನುಷ್ಯನ ಜೀವಿತಾವಧಿ ಬ್ರಹ್ಮತರ್ಯ, 
ಗಾರ್ಹಸ್ಮ್ಯ, ವಾನಪ್ರಸ್ಥ ಮತ್ತು ಸಂನ್ಯಾಸ ಎಂದು ನಾಲ್ಕು ಆಶ್ರಮಗಳಲ್ಲಿ ಕಳೆಯುತದೆ. 
ಆಶ್ರಮಗಳು ವ್ಯಕ್ತಿಯ ಜೈವಿಕ ಅಗತ್ಯಗಳನ್ನು ಸಾಮಾಜಿಕ ವ್ಯವಸ್ಥೆಯೊಳಗೆ 
ಅಳವಡಿಸುವುದಲ್ಲದೆ. ಆತ್ಮವಿಕಾಸಕ್ಕೂ ಸಹಜವಾಗಿಯೇ ಮಾರ್ಗ ಕಲ್ಪಿಸುವ ಅಸಾಧಾರಣ 
ವ್ಯವಸ್ಥೆ. ಬಾಲ್ಯದಲ್ಲಿ ವಿದ್ಯೆ ಕಲಿತು ಸಮಾಜದಲ್ಲಿ ಬದುಕಲು ಬೇಕಾಗುವ ಕೌಶಲ ವ್ಯಕ್ತಿ 
ಪಡೆಯುತ್ತಾನೆ. ಯೌವನದಲ್ಲಿ ಗೃಹಸ್ಥನಾಗಿ ತನ್ನ ಸಹಜ ಲೈಂಗಿಕ ಮತ್ತು ಆತ್ಮೀಯತೆಯ 
ಅಗತ್ಯಗಳನ್ನು ಪೂರೈಸಿಕೊಳ್ಳುತ್ತಾನೆ. ದುಡಿಮೆ. ಸಂಸಾರ, ಮಕ್ಕಳ ಪೋಷಣೆ, ಹಿರಿಯರ ರಕ್ಷಣೆ 
ಮುಂತಾದ ಕಾರ್ಯಗಳಿಂದ ಕುಟಿಂಬ ಮತ್ತು ಸಮಾಜಕ್ಕ ಆಧಾರಬಾಗುತ್ತಾನೆ. 
ಮಧ್ಯವಯಸ್ಸಿನಲ್ಲಿ ತನ್ನ ಸಾಂಸಾರಿಕ ಕರ್ತವ್ಯಗಳು ಪೂರ್ಣವಾದಾಗ, ನಿಧಾನವಾಗಿ 
ಪ್ರಾಪಂಚಿಕ ಗೋಜಲುಗಳಿಂದ ಮುಕನಾಗಲು ಸಿದ್ಧನಾಗಿ ವಾನಪ್ರಸ್ಥಿಯಾಗುತ್ತಾನೆ. ಹಿಂದೆ 
ವನಗಳಿಗೆ ಹೋಗಿ ಮನಸ್ಸನ್ನು ತಪಸ್ಸು ಮುಂತಾದವುಗಳಿಂದ ಹದ ಮಾಡುವ ಪದ್ಮತಿ ಇತ್ತು. 
ನಂತರ ಇಳಿವಯಸ್ಸಿನಲ್ಲಿ ಮನಸು ಪಕ್ತವಾದಾಗ ಬೌತಿಕವಾದದ್ದನ್ನೆಲ್ಲಾ ಬಿಟ್ಟು 
ಸಂ೦ನ್ಯಾಸಿಯಾಗುತ್ತಾನೆ. ಹೀಗೆ ಮಾನವಸಹಜ ಪ್ರವೃತ್ತಿಗಳ ಪೂರೈಕೆ, ಸಾಮಾಜಿಕ ಸ್ಥಿರತೆ ಮತ್ತು 
ಆತ್ಲೋನ್ನತಿ ಎಲ್ಲವನ್ನೂ ಸಮಗವಾಗಿ ಸಾಧಿಸಲು ಈ ವ್ಯವಸ್ಥೆ ಪೂರಕವಾಗಿತ್ತು. 


ವೇದಾಂತದಲ್ಲಿ ಮನಸ್ಸನ್ನು “ವೃತ್ತಿಧಾರ' -ಯೋಚನೆಗಳ ಧಾರೆ ಎಂದು ಕರೆಯಲಾಗಿದೆ. 
ಐದು ಜ್ಞಾನೇಂದ್ರಿಯಗಳು. ಐದು ಕರ್ಮೇಂದ್ರಿಯಗಳು, ಐದು ಪ್ರಾಣಗಳು, ಮನಸ್ಸು, ಬುದ್ಧಿ. 


ಅಹಂಕಾರ ಮತ್ತು ಜಿತ್ತ್ರ ಇವಿಷ್ಟೂ ಸೂಕ್ಮ ಶರೀರವಾಗಿದ್ದ ಇದಕ್ಕೆ ಸಮನಾಗಿ 
ಸ್ನೂಲಶರೀರವಿರುತ್ತದೆ. ಸೂಕ್ಮಶರೀರ  ಸ್ನೂಲಶರೀರದ ಮೂಲಕ ಪ್ರಪಂಚದ ಜೊತೆ 


ವ್ಯವಹರಿಸುತ್ತದೆ. ಮನಸ್ಸನ್ನು ಸ್ನೂಲಶರೀರದ ಚಟುವಟಿಕಯಿಂದ ಊಹಿಸಲಾಗುತ್ತದೆ. 
ಮರಣದಲ್ಲಿ ಸೂಕ್ಷ್ಮಶರೀರ ಸ್ಥೂಲಶರೀರದಿಂದ ಬೇರ್ಪಡುತ್ತದೆ. ಮನಸ್ಸು ಸಂವೇಗ ಮತ್ತು 
ಅಲೋಚನೆಗಳ ಸ್ಥಾನ. ಇದರಲ್ಲಿ ಒಂಬತ್ತು ರೀತಿಯ ಭಾವನೆಗಳು (ನವರಸ) ಇರುವುದಲ್ಲದೆ, 
ಮಾಹಿತಿ ಹೊರಗೆ ಒಳಗೆ ಓಡಾಡುತ್ತಿರುತ್ತದೆ. ಮನಸ್ಸಿಗೆ ಸಂಶಯಗಳು, ಚಿಂತೆಗಳು ಸಹಜ. 
ಬುದ್ದಿ ವಿವೇಕ, ವಿವೇಚನೆ, ವಿಶ್ಲೇಷಣೆ, ಸಂಶ್ಲೇಷಣೆ ಮುಂತಾದ ಗುಣವುಳ್ಳದ್ದು. ಅಹಂಕಾರ 
ಎ೦ದರೆ ಆಲೋಚನೆಗಳಲ್ಲಿ “ನಾನು” ಎನ್ನುವ ಗುಣ. ಇದರ ಜೊತೆಗೆ "ನನ್ನದು' ಎನ್ನುವ 
ಮಮಕಾರವೂ ಇರುತ್ತದೆ. ಅಹಂಕಾರ ಇದು ನಾನು. ನನ್ನದು ಎಂದು ತನ್ನನ್ನು 
ಬೇರೆಯವರಿಂದ ಬೇರ್ಪಡಿಸಿಕೊಳ್ಳುತ್ತದೆ. ಅಹಂನೊಳಗೆ ನಮ್ಮ ಹಿಂದಿನ ಸಂಸ್ಕಾರಗಳು 
ಮತ್ತು ಸುಪವಾಗಿರುವುದು (ಕಷಾಯ) ಶೇಖರವಾಗಿರುತ್ತದೆ. ನಮ್ಮ ಎಲ್ಲಾ ಜ್ಞಾನಗಳು 


ಸ್ಮೃತಿಯ ರೂಪದಲ್ಲಿ ಚಿತ್ತದಲ್ಲಿ ಸಂಗ್ರಹವಾಗುತವೆ. ವೇದಾಂತದ ಪ್ರಕಾರ ಜೀವಿ ಸತ್‌-ಚಿತ್‌ 
ಮತ್ತು ಆನಂದದ ಸ್ವರೂಪ. 


ಬಹಳಷ್ಟು ಭಾರತೀಯ ಚಿಂತಕರು ಭೌತಿಕ ವಸ್ತುವಿಗೆ ಬದಲು ಜೇತನ(ಪ್ರಜ್ಞೆಯನ್ನು 
ವಾಸ್ತವತೆಯ ಆಧಾರ ಎಂದು ತಿಳಿದರು. ಚೇತನದ ಅವಸ್ಥೆಗಳನ್ನು ಅಭ್ಯಸಿಸದಲ್ಲದೆ 
ಅತಿಭೌತಿಕ ಚೇತನವನ್ನೂ ವಿವರಿಸಿದರು. ವಿದೇಶೀಯರ ಸಂಕುಚಿತ ಸಂಕಲ್ಪನೆಗೆ 
ವಿಭಿನ್ನವಾಗಿ ಬಾರತೀಯ ವಿಶಾಲ ಕಲ್ಪನೆಯಲ್ಲಿ ಸಾಧಾರಣ ಮಾನವ ಪ್ರಜ್ಞೆಯಲ್ಲದೆ, 
ಬ್ರಹ್ಮನ ಮಹಾನ್‌ ಚೇತನದಿಂದ ಭೌತಿಕವಸ್ತುಗಳ "ಅವಚೇತನದಂತೆ' ಕಾಣುವ ಸ್ಥಿತಿಗಳ 
ಶ್ರೇಣೀಕರಣವೇ ಇದೆ. ಮಾಯಾವಾದಿಗಳು ಚೇತನವೇ ಸತ್ಯ ಭೌತಿಕ ಅಭಿವ್ಯಕ್ತಿಗಳು 
ಅಪರಿಮಿತದ ನಿರ್ಮಲ ಚೇತನದ ಮೇಲೆ ಹೇರಲಾಗುವ ಭ್ರಮೆಗಳು. ಹೀಗಾಗಿ ಪ್ರಪಂಚದ 
ವಿದ್ಯಮಾನಗಳೆಲ್ಲಾ ಮಿಥ್ಯೆ ಎನ್ನುತ್ತಾರೆ. ಭೌತವಾದಿಗಳು ಪರೀಕ್ಷಿಗೆ ಒಳಪಡುವುದು ಮಾತ್ರ 
ನಿಜ. ಚೇತನ ವಿದ್ಯಮಾನಗಳ ಅನಿರೀಕ್ಷಿತ ಪರಿಣಾಮ ಮಾತ್ರ ಎನ್ನುತ್ತಾರೆ. ವೇದಾಂತದ 
ಪ್ರಕಾರ, ಪ್ರಕೃತಿ ಅನೇಕ ರೀತಿಯಲ್ಲಿ ಅಭಿವ್ಯಕಗೊಳ್ಳುತ್ತದೆ. ಒಂದು ಮಹಾನ್‌ ಚೇತನ 
ಸ್ವ(ಪುರುಷು) ಮತ್ತು ಪ್ರಕೃತಿ ಎಂದು ಬೇರ್ಪಡುತ್ತದೆ. ಮಾನವ ಹಂತದಲ್ಲಿ ಮನಸ್ಸು ಭೌತಿಕ 
ಜಗತ್ತಿನ ಮಾದರಿಗಳನ್ನು ನಿರ್ನಿಸಿಕೊಳ್ಳುತ್ತದೆ. ಉಚ್ಚ್‌ಮಟ್ಟಿದ ಚೇತನದ ಅವಸ್ಥೆಯಲ್ಲಿ 
ವ್ಯಕ್ತಿಗೆ ತನ್ನ ಮತ್ತು ಪರಮಚೇತನದ ಐಕ್ಯತೆಯ ಅರಿವಾಗುತ್ತದೆ. 


ಆಯುರ್ಮೇದದ ಅನೇಕ ಗ್ರಂಥಗಳಲ್ಲಿ ಮನಸ್ಸಿನ ವಿವರಣೆ ಇದ್ದು ಅವುಗಳ ಪ್ರಕಾರ ಮನಸಿಗೆ 
ಐದು ಗುಣಗಳಿವೆ. ಅವು- ಚೇತನ-ಅವಜಚೇತನ; ಸೈ-ಅನನ್ಯತೆ ಶಕ್ತಿ ಅಥವಾ ಓಜಸ್ಸು; ಕೇತುದ 
ಗುಣಗಳು; ಮತ್ತು (ಆತ್ಮದ ಜೊತೆ ಸಂಬಂಧವಿರುವಿದರಿಂದ) ಅಭೌತಿಕತೆ. ಆಧುನಿಕರ 


ಮನೋದೈಹಿಕ ಸಂಬಂಧಗಳ ಜ್ಞಾನ ಆಯುರ್ಮೇದದಲ್ಲಿ ಶತಮಾನಗಳ ಹಿಂದೆಯೇ 
ನಿರೂಪಿಸಲ್ಬಟ್ಟೆತ್ತು. ದೇಹ ಮತ್ತು ಮನಸ್ಸು ನಿರಂತರ ಸಂಬಂಧ ಹೊಂದಿದ್ದು, ದೇಹ 


ಸಾಂದ್ರ ಅಥವಾ ಗಾಢ, ಮನಸ್ಸು ಸೂಕ್ಮ. ಮನಸ್ಸು ಮೊದಲು ಸೃಷ್ಟಿಯಾಗಿದ್ದು ಇದು 
ದೇಹವನ್ನು ನಬಿಯಂತಿಸುತ್ತದೆ. ಮಾನಸಿಕ ಗುಣಗಳಾದ ಕೋಪ, ಈರೆ. ದುಃಖ 
ಮುಂತಾದವು ದೇಹದ ಅನಾರೋಗ್ಯಕ್ಕೆ ಕಾರಣವಾಗುತ್ತವೆ. ಹೀಗಾಗಿ ಎಲ್ಲಾ ಮೈದ್ಯಕೀಯ 
ಚಿಕಿತ್ಸೆಯೂ ಮನೋದೈಹಿಕವಾದದ್ದು. ಧಾರ್ಮಿಕ ಜೀವನಶೈಲಿ ಆರೋಗ್ಯಕ್ಕೆ 
ಕಾರಣವಾಗಿದ್ದು ವ್ಯಕ್ತಿ ತನ್ನ ಸುಸ್ಥಿತಿಗೆ ಹೊಣೆಗಾರನಾಗುತಾನೆ. ದೈಹಿಕ, ಮಾನಸಿಕ 
ತೊಂದರೆಗಳು ಅನಿವಾರ್ಯ ಏಕೆಂದರೆ ಆತ್ಮ ತನ್ನ ಸಂಗಹಿತ ಸಂಸ್ಕಾರಗಳ ಫಲವಾಗಿಯೇ 
ಜೀವ ತಳೆಯುವುದು. ಆಯುರ್ಮೇದ “ಆಯಸ್ಸು ವರ್ಧಿಸುವ” ವಿಜ್ಞಾನ “ರೋಗವಿಮುಕಿ” 
ವಿಜ್ಞಾನವಲ್ಲ ಆದುದರಿಂದ ದೇಹ ಮನಸ್ಸುಗಳನ್ನು ಆರೋಗ್ಯದಿಂದಿಟ್ಟಿಕೊಂಡು. 
ತೊಂದರೆಗಳನ್ನು ನಿಭಾಯಿಸುವ ತಂತ್ರಗಳನ್ನು ಕಲಿಯುವುದು ಮಾನಸಿಕ ಆರೋಗ್ಯ. 


ಸಾಧಾರಣವಾಗಿ ಭಾರತೀಯ ಮನೋವಿಜ್ಞಾನದ ಬಗ್ಗೆ ಏನೂ ತಿಳಿಯದವರೂ ಕೂಡಾ 
“ಯೋಗ' ಎನ್ನುವ ಪದ ಕೇಳಿರುತ್ತಾರೆ. ಯೋಗ ಎಂದರೆ "“ಸೇರಿಸುವುದು' “ಕೂಡಿಸುವುದು' 


ಎಂದು ಅರ್ಥ. ಅತಿ ಉಚ್ಚ ಚೇತನದ ಸ್ಥಿತಿ ಪಡೆಯಲು ಯೋಗ ಒಂದು ಮಾರ್ಗ 
ಎನ್ನಲಾಗಿದೆ. ಯೋಗದಲ್ಲಿ ಹಲವು ವಿಧಗಳಿದ್ದು ಪತಂಜಲಿ “ಯೋಗ ಸೂತ್ರ' ದಲ್ಲಿ 
ರಾಜಯೋಗದ “ಅಷ್ಟಾಂಗ ಯೋಗ' ಪದ್ದತಿಯನ್ನು ವಿವರಿಸಿದ್ದಾನೆ. ಯಮ (ಸತ್ಯ, ಅಹಿಂಸೆ 
ಮುಂತಾದ ನೈತಿಕ ಆಚರಣೆ; ನಿಯಮ (ಶುಚಿ. ಅಧ್ಯಯನ ಮುಂತಾದ ಆಚರಣೆಗಳು); 
ಆಸನ (ದೇಹದ ಕೆಲವು ಭಂಗಿಗಳು; ಪ್ರಾಣಾಯಾಮ (ಉಸಿರಿನ ನಿಯಂತ್ರಣ; ಪ್ರತ್ಯಾಹಾರ 
(ಮನಸ್ಸಿನ ವಿಗ್ರಹ; ಧಾರಣ ( ಏಕಾಗತೆ; ಧ್ಯಾನ (ಮನಸ್ಸಿನ ಚಂಚಲತೆಯನ್ನು 
ನಿಯಂತಿಸುವುದು; ಮತ್ತು ಸಮಾಧಿ (ಅತೀತವಾದ ಜೇತನದ ಸ್ಥಿತಿ ಆನಂದದ ಅನುಭವ)- 
ಇವು ಯೋಗದ ಎಂಟು ಭಾಗಗಳು. ಇದಲ್ಲದೆ ಫಲದ ಅಪೇಕ್ಷ ಇಲ್ಲದೆ ಕಲಸ ಮಾಡುವ 
(ನಿಷ್ಕಾಮ) ಕರ್ಮಯೋಗ, ದೈವೀಶಕ್ತಿಗೆ ತನ್ನನ್ನೇ ಸಮರ್ಪಿಸಿಕೊಳ್ಳುವ ಭಕ್ತಿಯೋಗ ಮತ್ತು 
ಬುದ್ಧಿಶಕ್ಷಿಯ ಮೂಲಕ ಸತ್ಯವನ್ನು ಶೋಧಿಸುವ ಜ್ಞಾನಯೋಗ ಎಂಬ ವಿಧಗಳು ಇವೆ. 


ಚೇತನ ಸಂಪೂರ್ಣವಾಗಿ ವ್ಯಕ್ತಿಬಿಷ್ಟವಾಗಿದ್ದ ಅದನ್ನು ವೈಜ್ಞಾನಿಕವಾಗಿ ಅಧ್ಯಯನ 
ಮಾಡಲಾಗುವುದಿಲ್ಲ ಎಂಬ ತಪ್ತು ಕಲ್ಪನೆ ಸಂಶೋಧಕರಲ್ಲಿ ಇದೆ. ಇಲ್ಲಿ ಚೇತನ 
ಮೈಯುಕಿಕವೋ ಅಲ್ಲವೋ ಎಂಬ ಪ್ರಶ್ನೆ ಬರುವುದಿಲ್ಲ. ಒಬ್ಬರಿಂದ ದೊರೆತ ಮಾಹಿತಿಯನ್ನು 
ಅದೇ ವಿಧಾನಗಳಿಂದ ಇನ್ನೊಬ್ಬರಿಂದ ಪಡೆಯಲು ಸಾಧ್ಯವಾದರೆ ಅದು ವೈಜ್ಞಾನಿಕ. ಒಬ್ಬರ 
ಮನಃಸ್ಥಿತಿ ಇನ್ನೊಬ್ಬರ ಅರಿವಿಗೆ ಬರುವುದಿಲ್ಲ ಎಂಬ ಕಲ್ಪನೆಯೂ ತಪ್ಪು. ಬೇರೆಯವರ 
ಮನಸ್ಸಿನಲ್ಲಿ, ಅದರಲ್ಲೂ ಸಂಕಟಕಾಲದಲ್ಲಿ. ನಡೆಯುತ್ತಿರುವುದನ್ನು ಅರ್ಥಮಾಡಿಕೊಳ್ಳವ 
ಶಕ್ತಿ ಬಹಳ ಮಂದಿಗಿದೆ. ಈ ಸಂವೇದನಾಶೀಲತೆಯನ್ನು ಬೆಳಸಿಕೊಳ್ಳವುದೂ ಸಾಧ್ಯ. 
ಯೋಗದಲ್ಲಿ ಮನಸ್ಸಿನ ಚಟುವಟಿಕೆಗಳಿಂದ ಆತ್ಮವನ್ನು ಬೇರ್ಪಡಿಸಿ ಸಂಪೂರ್ಣ ನಿರ್ಲಿಪ್ತತೆ 
ಮತ್ತು ವಿಷ್ಟಕ್ಷಪಾತವಾಗಿ ನಡೆಯುವುದನ್ನು “ಸಾಕ್ಷಿ ಭಾವ' ದಿಂದ ಅಭ್ಯಸಿಸುವುದು 
ಅತ್ಯಂತ ವಸ್ತುನಿಷ್ಟ ವಿಧಾನ. ವೈಜ್ಞಾನಿಕ ವಿಧಾನದಿಂದ ಹೊರಗೆ ಇರುವುದನ್ನು ಮಾತ್ರ 
ನೋಡುವುದು ಸಾಧ್ಯ, ವೇದಗಳ ಜ್ಞಾನ ವ್ಯಕ್ತಿಯ ಅಂತರಂಗವನ್ನೇ ಬದಲಿಸುವ 
ಪರವರ್ತನಕಾರಿ ವಿಧಾನ. ಅಸೀಮ ಆನಂದವನ್ನು ಯರ್ಥಾಥತೆಯ ಕೇಂದ್ರವಾಗಿಸುವ 
ವೇದಗಳ ಪ್ರಪಂಚವನ್ನು ನೋಡುವ ದೃಷ್ಟಿ ವಿಶಿಷ್ಟ ಎನ್ನಬೇಕು. ವ್ಯಕ್ಕತೀತ 
ಮನೋವಿಜ್ಞಾನಿಗಳು ಇಂತಹ ಅತೀತ ಅನುಭವಗಳನ್ನು ಅಧ್ಯಯನಕ್ಕೆ ಒಳಪಡಿಸುತ್ತಿದ್ದಾರೆ. 


ಇಂದಿನ ದಿನಗಳಲ್ಲಿ ಬಾರತೀಯ ದೃಷ್ಟಿಕೋನವನ್ನು ಪರಿಚಯಿಸುವ ಯತ್ನಗಳು 
ಪ್ರಬಲಗೊಂಡಿವೆ. 


